RNI No. KARBIL / 2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಆಗಸ್ಟ್ ೮ , ೨೦೧೩ ( ಶ್ರಾವಣ ೧೭, ಶಕ ವರ್ಷ ೧೯೩೫) 
Bangalore, Thursday, August 8 , 2013 (Shravana 17 , Shaka Varsha 1935 ) 


ಸಂಚಿಕೆ ೩೨ 
Issue 32 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ , 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ: 


ಕಮಾಂಕ: R2LAQSR01 / 2012 - 13, ದಿನಾಂಕ : 26 - 06 - 2013 


ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ 
ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ1894ರ 1)ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ 
ಅನುಸಾರವಾಗಿ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ ( 1) ನೇ ಉಪ ಪಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು ( 4) ನೇ ಉಪ ಪ್ರಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟಪಡಿಸಲಾದ ಭೂಮಿಗಳ 
ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. ( ಸರ್ಕಾರದ ಆದೇಶ ಸಂಖ್ಯೆ:ಕಂಇ 31 ಭೂಸ್ವಾಳ 2002 ದಿ:4-6 - 2002 ) 

ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪಕರಣದ 7ನೇ ಖಂಡದ 
(ಉಪ ಪಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಕೂಲ ನಕಾಶೆಯನ್ನು 
ಪರಿಶೀಲನೆಗೆ ಇಡಲಾಗಿದೆ. 


( ೭೦೯ ) 


೭೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೮, ೨೦೧೩ 


ಭಾಗ ೬ 


ಅನುಸೂಚಿ 


ಗಾಮ : ಲಿಂಗಾಪುರ 


ಹೋಬಳಿ: ಮಂಡಗದ್ದೆ 


ಜಿಲ್ಲೆ: ಶಿವಮೊಗ್ಗ 


ತಾಲ್ಲೂಕು: ತೀರ್ಥಹಳ್ಳಿ 


ಚಕ್ಕುಬಂದಿ 


ಭೂಸ್ವಾಧೀನ ಜಮೀನಿನ 

ವಿವರ 


ಅನುಭವದಾರರ 


) 


ಖಾತೆದಾರರ ಹೆಸರು 


ಸರ್ವೆ ನಂ . 


ತರಹ 


ಹೆಸರು 


ಪೂರ್ವಕ್ಕೆ 


ಪಶ್ಚಿಮಕ್ಕೆ 


ಉತ್ತರಕ್ಕೆ 


| ದಕ್ಷಿಣಕ್ಕೆ | ವಿಸ್ತೀರ್ಣ 


ಆಕಾರ 


ಸ. ನಂ . 


ಸ. ನಂ . 


| 


ಸ. ನಂ . 


| 


ಸ . ನಂ . 


| 


ಎ. ಗುಂ . | ರೂ . ಪೈ . 


10 


ಹಾಜಿರಾಬಾನು ಕೊ೦ ಎಂ . ರಶೀದ್ ಖಾನ್ 


108 


ಸ್ವಂತ 


ತರಿ 


ಗಾಮಠಾಣ 


108 


111 


| 


2 - 20 | 


12 . 00 


ಉಳಿಕೆ 


2 


. 


ಜಾಹೀರಾ ಖಾತೂನ್ ಕೋಂ ಅಜೀಜ್ ಖಾನ್ 


109 / 2 


ಸ್ವಂತ 


| 


1090 


114 


| 


| 


0 - 18 


| 


2 . 30 


| 
| 


ತರಿ 
ತರಿ 


112 
_ 112 


3 


| 


ನಜಮುನ್ನೀಸಾ ಕೋಂ ಪ್ಯಾರೇಜಾನ್ 


1100 


ಸ್ವಂತ 


| 


109 


113 


| | 


108 | 


1 - 02 


| 


5 . 25 


4 | ಫೈಯುನ್ನೀಸಾ ಕೋಂ ಅಬ್ದುಲ್ ಮಲೇನ್ 


| 


110/ 2 


ಸ್ವಂತ 


112 


| 109 | 13 


108 


1 - 16 


7 - 00 


ಅಬ್ದುಲ್ ಗನಿ ಬಿನ್ ಅಬ್ದುಲ್ ಖಾಲಿಕ್ 


111 / 


ಸ್ವಂತ 


| 


128 


108 | 


1 - 15 


6 - 58 


111 / 2 


| ತರಿ 

ತರಿ 
ತರಿ 


ಸ್ವಂತ 


| 
| 


ರಸ್ತೆ 
ರಸ್ತೆ 
111 


112 
112 
113 


| 
| 


128 
128 
128 


| 
| 
| 


108 
108 | 
108108 


1- 15 


6 - 58 


112 


ಸ್ವಂತ 


| 


| 


5 -19 


27 - 13 


ಅಬ್ದುಲ್ ಮಜೀದ್ ಬಿನ್ ಅಬ್ದುಲ್ ಖಾಲಿಕ್ 
1. ಸೈಯದ್ ಸಿರಾಜ್ ಬಿನ್ ಅಕ್ಟರ್‌ 
2. ಸೈಯದ್ ಅರಬ್ ಜಾನ್ ಯಾನೆ ಅರಬ್ ಜಾನ್ ಬಿನ್ ಸೈಯದ್ ಅತಾಸ್. 
3. ಗುಲ್ದಾರ್ ಬಿನ್ ಸೈಯದ್ ಅತಾಸ್‌ ಮೈಗಾ.ಅಣ್ಣ ಸೈಯದ್ ಅರಬ್ ಜಾನ್. 
4. ಮೈಮುನ್ನಿಸಾ ಕೋಂ ಸೈಯದ್ ನಾಸೀರ್ ಯಾನೆ ಸೈಯದ್ 


ನಜೀರ್. 


| 8 | ಸೈಯದ್ ಅಮೀರ್ ಬಿನ್ ಸೈಯದ್ ಗೌಸ್ 


126 


| 


ಸ್ವಂತ 


ತರಿ | 


ರಸ್ತೆ 


| 126 | 


132 


| 128 | 420 | 38 -50 | 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೮, ೨೦೧೩ 


೭೧೧ 


ಭೂಸ್ವಾಧೀನ ಜಮೀನಿನ 


ಚಕ್ಕುಬಂದಿ 


ಅನುಭವದಾರರ 


ವಿವರ 


ಖಾತೆದಾರರ ಹೆಸರು 


ಸರ್ವೆ ನಂ . 


ತರಹ 


ಹೆಸರು 


ಪೂರ್ವಕ್ಕೆ 


| ದಕ್ಷಿಣಕ್ಕೆ | ವಿಸ್ತೀರ್ಣ 


ಆಕಾರ 


ಸ. ನಂ . 


ಪಶ್ಚಿಮಕ್ಕೆ ಉತ್ತರಕ್ಕೆ 
ಸ. ನಂ . | ಸ. ನಂ. 
7 | 8 


ಸ. ನಂ . 


ಎ . ಗುಂ . 


ರೂ . ಪೈ . 


6 


| 


- 10 


11 


ಫಾತೀಮಾಭಿ ಕೋಂ ಸೈಯದ್ ರಜಾಕ್ 


128 


ಸ್ವಂತ 


ತರಿ 


ರಸ್ತೆ 


127 


128 


3 -34 


19 - 00 


ಪ್ಯಾರಿಜಾನ್ ಬಿನ್ ರಶೀದ್ ಖಾನ್ 


130 


ಸ್ವಂತ 


ತರಿ 


ತುಂಗಾನದಿ 


131 


2 - 08 . 


3 - 95 


95 / 2 


ಸ್ವಂತ 


96 


1 - 10 


6 - 40 


| ಸೈಯದ್ ಇನ್ನೂಪ್, ಬಾಷದ್ ಹಲಿಮಾಖಾತು, ಸೈಯದ್ ಮನ್ಸೂರ್ ಪಾಷಾ, ಅಬ್ದುಲ್ | 
ಆರೀಫ್, ಮಹಮ್ಮದ್ ಫಾರುಕ್ 


95 /21ತೀರ್ಥಹಳ್ಳಿ | ತುಂಗಾ 

ಶಿವಮೊಗ್ಗ 


ಸ್ವಂತ 


ರಸ್ತೆ 


12 


ಅಬ್ದುಲ್ ಆರಿಫ್ ಬಿನ್ ಅಬ್ದುಲ್ ಜಬ್ಬಾರ್ 


95 /3 


ಸ್ವಂತ 


95 / 4 


| 


95 /2 


0 - 28 


| 


3 - 65 


ತುಂಗಾ 
ನದಿ 


13 | ಮಹಮದ್ ಫಾರುಕ್ ಬಿನ್ ಅಬ್ದುಲ್ ಜಬ್ಬಾರ್. 


95 / 4 


ಸ್ವಂತ 


96 


95 / 3 


ತುಂಗಾ 


0 - 12 


1 -54 


ನದಿ 


14 


961 


ಸ್ವಂತ 


ತರಿ 


96 


96/2 


ತೀರ್ಥಹಳ್ಳಿ 


1 - 12 


6 - 32 


ಅಬಜಾ ಬಾನು , ಕೋಂ ಸೈಯದ್ ಗೌಸ್ , ಸೈಯದ್ ಮುಜಬುಲ್ಲಾ ಬಿನ್ ಸೈಯದ್ 
ಗೌಸ್,ರೇಷ್ಮಾ ಕೋಂ ವಜೀದ್ ಸೈಯದ್ ಕರೀಂ ಬಿನ್ ಸೈಯದ್ ಗೌಸ್, ಅಬ್ದುಲ್ ಗನಿ 
ಬಿನ್ ಅಬ್ದುಲ್ ಖಾಲೀಕ್ ಅಬ್ದುಲ್ ಮಜೀದ್ ಬಿನ್ ಅಬ್ದುಲ್ ಖಾಲೀಕ್ 


ತುಂಗಾ 
- ನದಿ 


ಖುಷಿ 


ಶಿವಮೊಗ್ಗ 


0 - 06 


0 - 04 


ಕ 


15 ಮಹಮ್ಮದ್ ಅಧೀಕ್, ಬಿನ್ ಅಬ್ದುಲ್ ಜಬ್ಬಾರ್ 


96 / 2 


ಸ್ವಂತ 


ತರಿ 


964 


95 / 2 


ತುಂಗಾ 


0 - 19 


2 - 30 


ಖುಷ್ಠಿ 


ನದಿ | 


0 - 04 


0 - 03 


16 | ಮಹಮದ್ ರಫೀಕ್ ಬಿನ್ ಅಬ್ದುಲ್ ಜಬ್ಬಾರ್ 


96 / 3 


ಸ್ವಂತ 


96 / 2 


| 


9674 


ರಸ್ತೆ 


ತುಂಗಾ 


0 - 19 


2 - 30 


ನದಿ 


0 - 04 


0 - 03 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೮, ೨೦೧೩ 


ಭಾಗ ೬ 


ಚಕ್ಕುಬಂದಿ 


ಭೂಸ್ವಾಧೀನ ಜಮೀನಿನ 

ವಿವರ 


ಅನುಭವದಾರರ 


ಖಾತೆದಾರರ ಹೆಸರು 


ಸರ್ವೆ ನಂ . 


ತರಹ 


ಹೆಸರು 


ಪೂರ್ವಕ್ಕೆ 


ಪಶ್ಚಿಮಕ್ಕೆ 


ಉತ್ತರಕ್ಕೆ 


ವಿಸ್ತೀರ್ಣ 


ಆಕಾರ 


ಸ. ನಂ . 


ಸ. ನಂ . 


ಸ. ನಂ . 


| | 


ಸ. ನಂ . 


- ಎ. ಗುಂ . 


ರೂ . ವೈ . 


10 


17 | ಮಹಮದ್ ಫಾರುಕ್ ಬಿನ್ ಅಬ್ದುಲ್ ಜಬ್ಬಾರ್ 


9674 


ಸ್ವಂತ 


96 /3 


_ 95 


| 


ರಸೆ 


ತುಂಗಾ 


0 - 10 


1 - 21 


ನದಿ 


0 - 01 


0 - 01 


ಜುಮ್ಮಾ 


29 - 12 


ತುಲನಾತ್ಮಕ ತಃಖ್ಯೆ 


ಗಾಮ : ಲಿಂಗಾಪುರ 


ಹೋಬಳಿ: ಮಂಡಗದ್ದೆ 


ತಾಲ್ಲೂಕು:ತೀರ್ಥಹಳ್ಳಿ 


ಜಿಲ್ಲೆ: ಶಿವಮೊಗ್ಗ 


ಸರ್ವೆ ನಂಬರಿನ ಒಟ್ಟು ವಿಸ್ತೀರ್ಣ 


ತುಂಗಾ ಮೇಲ್ದಂಡೆ ಯೋಜನೆ 
ಜಲಾಶಯದ ಹಿನ್ನೀರು 

ಮುಳುಗಡೆ 


ಸರ್ವೆ ನಂಬರು ಮತ್ತು ಹಿಸ್ಸೆ 

ನಂಬರು 


ತುಂಗಾ ಮೇಲ್ದಂಡೆ ಯೋಜನೆ 
ಕಿ. ಮೀ . 35,700 ರಲ್ಲಿ ಎಸ್ಕೇಪ್ 

ನಿರ್ಮಾಣಕ್ಕೆ 
ಭೂಸ್ವಾಧೀನಪಡಿಸಿಕೊಂಡ 
ಹೆಚ್ಚುವರಿ ವಿಸ್ತೀರ್ಣ 


ತುಂಗಾ ಮೇಲ್ದಂಡೆ ಯೋಜನೆ 

ಹಿನ್ನೀರು ಮುಳುಗಡೆಗೆ 
ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ 

ವಿಸ್ತೀರ್ಣ 


ಕ್ರಮ ಸಂಖ್ಯೆ 


ಐಸು 


| 


ಖರಾಬು 


| 


ಬಾಕಿ 


| 


ಎಕರೆ - ಗುಂಟೆ 


| 


ಎಕರೆ - ಗುಂಟೆ 


ಎಕರೆ - ಗುಂಟೆ 


108 


3 - 21 


0 - 02 


3 - 19 


2 - 20 


2 - 20 


--- 


109 / 2 


5 - 12 


0 - 18 


0 - 18 


3 | 


5 -12 
- 11 
- 

02 


110 / 


11- 02 


1 


-02 


| 


- 


| 


1- 02 


ಭಾಗ ೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಆಗಸ್ಟ್ ೮, ೨೦೧೩ 


೭೧೩. 


ಸರ್ವೆ ನಂಬರು ಮತ್ತು ಹಿಸ್ಸೆ 


ಸರ್ವೆ ನಂಬರಿನ ಒಟ್ಟು ವಿಸ್ತೀರ್ಣ 


ತುಂಗಾ ಮೇಲ್ದಂಡೆ ಯೋಜನೆ 
ಜಲಾಶಯದ ಹಿನ್ನೀರು 

ಮುಳುಗಡೆ 


ತುಂಗಾ ಮೇಲ್ದಂಡೆ ಯೋಜನೆ 
ಕಿ. ಮೀ . 35,700 ರಲ್ಲಿ ಎಸ್ಕೇಪ್ 

ನಿರ್ಮಾಣಕ್ಕೆ 
ಭೂಸ್ವಾಧೀನಪಡಿಸಿಕೊಂಡ 
ಹೆಚ್ಚುವರಿ ವಿಸ್ತೀರ್ಣ 


ತುಂಗಾ ಮೇಲ್ದಂಡೆ ಯೋಜನೆ 

ಹಿನ್ನೀರು ಮುಳುಗಡೆಗೆ 
ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ 

ವಿಸ್ತೀರ್ಣ 


ಕ್ರಮ ಸಂಖ್ಯೆ | 


ನಂಬರು 


ಐಸು 


ಖರಾಬು 


ಬಾಕಿ 


ಎಕರೆ - ಗುಂಟೆ 


ಎಕರೆ - ಗುಂಟೆ 


ಎಕರೆ - ಗುಂಟೆ 


110 /2 


1 - 16 


1 - 16 


1 - 16 


1 - 16 


111 / 


1 - 15 


1 - 15 


1 - 15 


1 - 15 


111 / 2 


1 - 15 


1 - 15 


1 - 15 


1 - 15 


112 


5 - 19 


0 - 02 


5 -17 


5 -19 


5 - 19 


126 


13 - 24 


13 - 24 


4 - 20 


4 - 20 


128 


3 -34 


0 - 02 


3 - 32 


3 - 34 


3 - 34 


130 


2 - 08 


2 - 06 


2 - 08 


2 - 08 


95 /2 


3 - 15 


3 - 15 


1 - 10 


1 - 10 


95 /3 


0 - 28 


0 - 28 


0 - 28 


0 - 28 


9574 


0 - 12 


0 - 12 


0 - 12 


0 - 12 


961 


0 - 18 


0 - 18 


1 - 12 


1 - 12 


0 - 06 


0 - 06 


96 /2 


0 - 23 


0 - 23 


0 - 19 


0 - 19 


0 - 04 


0 - 04 


೭ ೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೮, ೨೦೧೩ 


ಭಾಗ ೬ 


ಸರ್ವೆ ನಂಬರು ಮತ್ತು ಹಿಸ್ಸೆ 


ಸರ್ವೆ ನಂಬರಿನ ಒಟ್ಟು ವಿಸ್ತೀರ್ಣ 


ತುಂಗಾ ಮೇಲ್ದಂಡೆ ಯೋಜನೆ 
ಜಲಾಶಯದ ಹಿನ್ನೀರು 

ಮುಳುಗಡೆ 


ತುಂಗಾ ಮೇಲ್ದಂಡೆ ಯೋಜನೆ 
ಕಿ. ಮೀ . 35,700 ರಲ್ಲಿ ಎಸ್ಕೇಪ್ 

ನಿರ್ಮಾಣಕ್ಕೆ 
ಭೂಸ್ವಾಧೀನಪಡಿಸಿಕೊಂಡ 
ಹೆಚ್ಚುವರಿ ವಿಸ್ತೀರ್ಣ 


ತುಂಗಾ ಮೇಲ್ದಂಡೆ ಯೋಜನೆ 

ಹಿನ್ನೀರು ಮುಳುಗಡೆಗೆ 
ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ 

ವಿಸ್ತೀರ್ಣ 


ಕ್ರಮ ಸಂಖ್ಯೆ | 


ನಂಬರು 


ಐಸು 


| 


ಖರಾಬು 


| 


ಬಾಕಿ 


ಎಕರೆ - ಗುಂಟೆ 


ಎಕರೆ - ಗುಂಟೆ 


ಎಕರೆ - ಗುಂಟೆ 


96 / 3 


0 - 23 


0 - 23 


0 - 19 


0 - 19 


0 - 04 


0 - 04 


9674 


0 - 11 


0 - 11 


0 - 10 


0 - 10 


0 - 01 


0 - 01 


ಜುಮ್ಮಾ 


29 - 12 


PR125 

ಜಿಲ್ಲಾಧಿಕಾರಿ, 
SC - 50 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಕಂದಾಯ ಸಚಿವಾಲಯ 

ತಿದ್ದುಪಡಿ ಆದೇಶ 

ಸಂಖ್ಯೆ : ಕಂಇ 203 ಭೂಸ್ವಾಭೆ 2012, ಬೆಂಗಳೂರು, ದಿನಾಂಕ 27 - 06 -2013 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 203 ಭೂಸ್ವಾಣಿ 2012, ದಿನಾಂಕ 28 - 03 -2013 ರಲ್ಲಿ ಓದಲಾಗಿದೆ ಎಂಬ ಭಾಗದ ಕ್ರಮ ಸಂಖ್ಯೆ 1 ರಲ್ಲಿ ಇರುವ “ಭೂಸ್ವಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984) 
ಕಲಂ 4(1) ಮೇರೆಗೆ ಅಧಿಸೂಚನೆ ಸಂಖ್ಯೆ : ಎಲ್ಎಕ್ಯೂಸಿಆರ್ / 8/2011- 12 , ದಿನಾಂಕ 09 - 03 - 2012 ” ಎನ್ನುವುದನ್ನು ತಿದ್ದಿಕೊಂಡು “1894 ಭೂಸ್ವಾಧೀನ ಅಧಿನಿಯಮ ( ತಿದ್ದುಪಡಿ ಅಧಿನಿಯಮ 1991 ) ಕಲಂ 4(1)ರ ಮೇರೆಗೆ 
ಹೊರಡಿಸಲಾಗಿರುವ ಅಧಿಸೂಚನೆ ಸಂಖ್ಯೆ : ಎಲ್‌ಎಕ್ಯೂ /ಸಿಆರ್ /10 /2010 - 11, ದಿನಾಂಕ 21 - 03 -2012 ” ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹೆಚ್ , ಹಂದಿಗೋಳ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ, ( ಭೂಸ್ವಾಧೀನ- 2 ಮತ್ತು ಪುನರ್ವಸತಿ ) 


P . R . 120 


SC - 25 


ಭಾಗ ೬ 


೭೧೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೮, ೨೦೧೩ 

ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ : RD 21 AQT 2013 ದಿನಾಂಕ: 10/ 07/2013 


ಇದರ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆDoubling of track between Yeshwantpur - Tumkur proposed 
goods yard at Kyatsandra ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumkur ಜಿಲ್ಲೆಯ ಜಿಲಾಧಿಕಾರಿಯವರು ಭೂಸ್ಕಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:LAQ/SR/ 6 / 2012- 13 ದಿನಾಂಕ : 13/ 08 / 2012 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


ಮತ್ತು ಕರ್ನಾಟಕ ಕಾಯ್ಕೆ 33/1991 ರನಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894)( 1) 5ಎ ಪ್ರಕರಣದ ( 2) ನೇ ಉಪಪ್ರಕರಣದ ಮತ್ತು 6 (1ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆತಿಳಿಸಿದ ಉದ್ದೇಶಕ್ಕಾಗಿಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6 (1) ನೇ ಪ್ರಕರಣದ ಮೇರೆಗೆ ಈ ಮೂಲಕಘೋಷಿಸಲಾಗಿದೆ . 

ಸಹಾಯಕ ಆಯುಕ್ತರ ಕಛೇರಿ, ತುಮಕೂರು ಉಪ- ವಿಭಾಗ, Tumkur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಯಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಆಯುಕ್ತರ ಕಛೇರಿ, ತುಮಕೂರುಉಪ-ವಿಭಾಗ, Tumkur ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಅನುಸೂಚಿ 


ಜಿಲೆ : Tumkur 


ತಾಲೂಕು: Tumkur 


ಹೋಬಳಿ :ಊರ್ಡಿಗೆರೆ 


ಗ್ರಾಮ : ತಿಮ್ಮಾಪುರ 


Agricultural 


ಅನುಭವದಾರರ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


# 


ಖಾತೆದಾರರ ಹೆಸರು 


ಸರ್ವೆ ನಂ 


ತರಹ 


2 


ಹೆಸರು 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ | 


ವಿಸ್ತೀರ್ಣ 


ಆಕಾರ 


|| 


[ B. ಗಂಗಾಧರಯ್ಯ / ಲೇ ., B . ಬೋರೆಗೌಡ 


4 / */ 2 


ಖುಷಿ 


ರೈಲೆ ರಸ್ತೆ 


| 


ಸ. ನಂ .4 / 2 ರ 


0.13.04 


0 - 40 


ಸ . ನಂ . 4 / 2 ರ 
ಬ್ಯಾಕ್ 2 


ಕ್ರಾತಸಂದ್ರ 
ಗ್ರಾಮದ ಗಡಿ 


& 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಆಗಸ್ಟ್ ೮, ೨೦೧೩ 


ಭಾಗ ೬ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


nb 
14 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


| 
| 


ಶಂಭಣ್ಯ / ಲೇ , ಈಶ್ವರಪ್ಪ 


4 /*/ 2 


ಖುಷಿ 


ರೈಲೆ ರಸ್ತೆ 


ಸ. ನಂ . 4 /3 


ಸ . ನಂ . 4 / 2 ರ 


0 . 9 . 08 


0 - 28 


ಸ. ನಂ .4 / 2 
ಬ್ಯಾಕ್ 2 


3 | S . ಸುರೇಶ್‌/ ಲೇ . K . N .ಸಿದ್ದಲಿಂಗಯ್ಯ 


4 / */ 2 


ಖುಷಿ 


ರೈಲೈ ರಸ್ತೆ 


ಸ. ನಂ . 4 /3 


ಸ. ನಂ .4 / 2 


0 . 9 . 08 


0 - 0 . 28 


ಸ. ನಂ .4/2 ರ 

ಉಳಿಕೆ 


ಬ್ಯಾಕ್ 3 | 


ಬ್ಯಾಕ್ 1. 


–ಿ 


ರಸ್ತೆ 


ಸ. ನಂ . 4 /2ರ | 


| 


ಕ್ಯಾತಸಂದ್ರ 


0 .32. 04 


ಸ. ನಂ . 4 / 2 ರ 

ಉಳಿಕೆ 


ಬ್ಯಾಕ್ 2 . 


ಗ್ರಾಮದ ಗಡಿ 


4 | T,ಉಮಾದೇವಿ/ ಬಿನ್ ಗಂಗಮ್ಮ - ಭೂಪ 


4 /* / 3 


ಖುಷಿ 


ರೈಲೆ ರಸ್ತೆ 


| 


ಸ. ನಂ . 4 / 3 ರ 


ಸ. ನಂ . 4/2 


0.17. 04 


0 - 52 


| ಸ. ನಂ . 4 / 3 ರ 

ಉಳಿಕೆ 


ರೈಲೋ ರಸ್ತೆ 


ಸ. ನಂ . 4/3 ರ | ಸ. ನಂ . 4/3 ರ | 


ಸ. ನಂ . 4/2 


0 .17. 04 


Village Extents: 1. 9. 08 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ತುಮಕೂರು ಉಪ- ವಿಭಾಗ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 
ಸರ್ಕಾರದ ಅಧೀನಕಾರ್ಯದರ್ಶಿ, 
ಕಂದಾಯ ಇಲಾಖೆ, (ಭೂಸ್ವಾಧೀನ-2) 


LAOLOCATION : ತುಮಕೂರು 


E 


- 


- 


- 


- 


- 


= 


= 


- 


- 


- 


L 


> 


ಪ 


- 


° 


° 


-- 


° 


° 


S 


-1 


{ಳು 


ISH? 


- 


° 


° 


KIRI 


° 


° 


# 


ಪುಷES 


G 


S 


- 


° 


° 


0 


- 


- 


- 


° 


° 


- 


- 


ಕಳ 
ಸುಜ 


21. 


P . R . 124 


° 


Exat23439 


° 


F 


- 


S 


° 


E 


° 


ಕ 


° 


° 


& 


SC - 25 


° 


° 


° 


I 


? 


- 


! 


- - - 


= 


= 


= 


= 


= 


S 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ - 2 , ಬೆಂಗಳೂರು 


